ಇತ ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ . ರ್ರ? (807) 
ಮಾನ್ಯ ಸದಸ್ಯರ ಹೆಸರು, ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳಕ್ಷೇತ್ರ) 
ವಿಷಯ ; ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ 
| ಕೈಗೆತ್ತಕೊಳ್ಳಬಹುದಾದ ಕಾಮಗಾರಿಗಳ ಬಗ್ಗೆ - ' 
ಉತ್ತರಿಸುವ ದಿನಾಂಕ : 25.09.2020 WN 
ಉತ್ತರಿಸುವ ಸಚಿವರು : ಪ್ರವಾಸೋದ್ಯಮ, ಕೆನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 


E 7 ಪ್ರಶ್ನ EE ಕಾತರ 

ಸಂ . \ 

ಅ) | ಪ್ರವಾಸೋದ್ಯಮ ಇಲಾಖೆ ಪ್ರವಾಸೋದ್ಯಮ ಇಲಾಖೆಯ ಪತಿಯಿಂದ ಪ್ರವಾಸಿ ಸ್ಥಳಗಳಲ್ಲಿ 
ಅಡಿಯಲ್ಲ | Bk ಪ್ರವಾಸಿಗರ ಅನುಕೂಲಕ್ಕಾಗಿ ಕೆಳಕಂಡ ಪ್ರವಾಸಿ ಮೂಲಭೂತ 
ಹು ಮ ು ; 

- | ಹೌಕಯ A KN 

ಯಾವುವು; (ವಿವರವಾದ ಮಾಹಿತ | ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು | 
ನೀಡುವುದು) ಕೈಗೊಳ್ಳಬಹುದಾಗಿರುತ್ತದೆ. 


1. ಪ್ರವಾಸಿ ತಾಣಗಳಲ್ಲಿ ಹೋಟೆಲ್‌ / ರೆಸಾರ್ಟ್ಸ್‌ ಹೋಂಸ್ಟೇ 
ಇತ್ಯಾದಿ ವಸತಿ ಸೌಲಭ್ಯ ಒದಗಿಸುವುದು. 
. ಪ್ರವಾಸಿ ಪ್ಲಾಜಾ 


. ಯಾತ್ರಿನಿವಾಸ 


, ಡಾರ್ಮಿಟರಿ 


. ಶೌಚಾಲಯ ಮತ್ತು ಸ್ನಾನ ಗೃಹ ಸೌಲಭ್ಯ ಅಭಿವೃದ್ಧಿ 


2 
3 
4 
5 
6. ಕುಡಿಯುವ. ನೀರು ಸೌಲಭ್ಯ ಅಭಿವೃದ್ಧಿ (ಆರ್‌.ಓ.ಪ್ಲಾಂಟ್‌) 
7. ಸಂಪರ್ಕ ರಸ್ತೆ ಅಭಿವೃದ್ಧಿ 

8. ಪಾರ್ಕಿಂಗ್‌ ಸೌಲಭ್ಯ ಅಭಿವೃದ್ಧಿ 

9, ಪ್ರವಾಸಿ ಸೂಚನಾ ಫಲಕಗಳು 

10. ಅಸನಗಳ ವ್ಯವಸ್ಥೆ 

11. ಮೆಟ್ಟಿಲುಗಳು ಮತ್ತು ಶೈಲಿಂಗ್‌ ಸೌಲಭ್ಯ ಅಭಿವೃದ್ಧಿ 

12. ಪರಗೋಲ ನಿರ್ಮಾಣ 

13. ಪಾಥ್ನೇ ಸೌಲಭ್ಯ ಅಭಿವೃದ್ಧಿ 

14. ವೀಕ್ಷಣಾ ಗೋಪುರ 

15. ಪ್ರವಾಸಿ ತಾಣದ ಸಮಗ್ರ ಅಭಿವೃದ್ಧಿಗೆ (comprehensive 


development) ಸಂಬಂಧಿಸಿದ ಕಾಮಗಾರಿಗಳು. 


“2h 


ಕ್ರ.ಸಂ ಪ್ರಶ್ನ ಉತ್ತರ 

ಆ) | ಮಂಡ್ಯ ಜಿಲ್ಲಾ ವ್ಯಾಪ್ತಿಗೆ ಕಳೆದ | ಮಂಡ್ಯ ಜಿಲ್ಲೆಗೆ ಕಳೆದ ಮೂರು ವರ್ಷಗಳಲ್ಲಿ ಮಂಜೂರಾಗಿರುವ, 
ಮೂರು ವರ್ಷಗಳಲ್ಲಿ | ಫ್ರಾಮಗಾರಿಗಳ ತಾಲ್ಲೂಕುವಾರು ವಿವರವನ್ನು ಅನುಬಂಧ-1 ರಲ್ಲಿ 
ಪ್ರವಾಸೋದ್ಯಮ ಇಲಾಖೆಯಿಂದ y | 
ಮಂಜೂರಾಗಿರುವ ಒದಗಿಸಿದೆ. 
ಕಾಮಗಾರಿಗಳಾವುವು; 
(ತಾಲ್ಲೂಕುವಾರು _ 
ಕಾಮಗಾರಿವಾರು, ವಿವರವಾದ 
ಮಾಹಿತಿ ನೀಡುವುದು) 

ಇ) ನಾಗಮಂಗಲ ವಿಧಾನಸಭಾ ಕ್ಷೇತ್ರ ನಾಗಮಂಗಲ ತಾಲ್ಲೂಕಿಗೆ ಕಳೆದ ಸಾಲುಗಳಲ್ಲಿ ಮಂಜೂರಾದ 

ಸಿ 
ವ್ಯಾಪ್ತಿಯಲ್ಲಿ ಕಳೆದ | 07 ಕಾಮಗಾರಿಗಳಿಗೆ ನಿಗಧಿಪಡಿಸಿದ ಅನುದಾನ ರೂ.689 ಲಕ್ಷಗಳು 
ಸಾಲುಗಳಲ್ಲಿ ಮಂಜೂರಾದ | 
ಕಾಮಗಾರಿಗಳಿಗೆ ನಿಗಧಿಪಡಿಸಿದ | ಆಗಿರುತ್ತದೆ. 
ಅನುದಾನವೆಷ್ಟು; ಸದರಿ! ಸ್ಥದರಿ ಕಾಮಗಾರಿಗಳಿಗೆ ಆರ್ಥಿಕ ಇಲಾಖೆಯಿಂದ ದಿನಾಂಕ: 04- 
ಕಾಮಗಾರಿಗಳಿಗೆ ಆರ್ಥಿಕ ಇಲಾಖೆ " 
. - . ರಂದು ಕಾಮಗಾರಿಗಳನ್ನು ಪ್ರಾರಂಭಿಸಲು ಅನುಮೋದನೆ | 
ಅನುಮೋದನೆ - ನೀಡಿದರೂ 9020:ರ « ಪ್ರಾರಂಭಿಸ 
ಪೂರ್ಣ ಪ್ರಮಾಣದ ಅನುದಾನ ನೀಡಲಾಗಿದ್ದು, ಸಂಬಂಧಪಟ್ಟ ಅನುಷ್ಠಾನ ಸಂಸ್ಥೆಗಳು 
ಬಿಡುಗಡೆಯಾಗದಿರುವುದು ಕಾಮಗಾರಿಯನ್ನು ಕೈಗೊಂಡು ಈಗಾಗಲೇ ಬಿಡುಗಡೆ ಮಾಡಿರುವ 
ಸರ್ಕಾರದ ಗಮನಕ್ಕೆ | ನ್ನುದಾನಕ್ಕೆ ಹಣ ಬಳಕೆ ಪ್ರಮಾಣ ಪತ್ರ, 3ನೇ ವ್ಯಕ್ತಿ / 
ಬಂದಿದೆಯೇ; 
ಂದಿದೆಯೇ; ಸಂಸ್ಥೆಯಿಂದ ತಪಾಸಣೆ, ಗುಣ ಭರವಸೆ ಪ್ರಮಾಣ ಪತ್ರ ನೀಡಿದ!.. 

ಈ 

) ಹಾಗಿದ್ದಲ್ಲಿ, ಉಳಿಕೆ ನಂತರ, ಲಭ್ಯ ಅನುದಾನಕ್ಕೆ ಅನುಗುಣವಾಗಿ ಮೂಂದಿನ 
ಅನುದಾನವನ್ನು ಯಾವಾಗ ನುದಾವನ ಗಿದ P ಸಲಾಗುವದು 

, ಅನುದಾ ಬಿಡ ಮಾಡಲು ಕ್ರಮವಹಿಸಲಾ R 

ಬಿಡುಗಡೆ ಮಾಡಲಾಗುವುದು? ಸಿ ಬಡು ಲು ಕ್ರಮವಹಿಸಲಾಗುವು 
(ವಿವರವಾದ ಮಾಹಿತಿ |. 
ನೀಡುವುದು) 


ಸಂಖ್ಯೆ: ಟಿಓಆರ್‌ 185 ಟಿಡಿವಿ 2020. 


38 
(ಪಿ.ಟಿ, ರವಿ) 


ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 


ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


ಅನುಬಂಧ- 
(ಪ್ರಶ್ನೆ ಸ೦ಖ್ಯೆ 807) 


ಮಂಡ್ಯ ಜಿಲ್ಲೆಯಲ್ಲಿ ಮೂರು ವರ್ಷಗಳಲ್ಲಿ ಇಲಾಖೆಯಿಂದ ಮಂಜೂರಾಗಿರುವ 
ಕಾಮಗಾರಿಗಳ ವಿವರ 


(ರೂ.ಲಕ್ಷಗಳಣ್ಲ) 


ಮಂಡ್ಯ ಜಿಲ್ಲೆ ಮಂಡ್ಯ ತಾಲ್ಲೂಕಿನ ಮಾಚಹಳ್ಳಿ ಗ್ರಾಮದ ಅಸ್ಪಶ್ಯರ ಧಾರ್ಮಿಕ, 
ಸಾಂಸ್ಕೃತಿಕ, ಪ್ರವಾಸಿ ತಾಣವಾದ ಚಾರ್ವಾಕ ಟ್ರಸ್ಟ್‌ನ ವೈಚಾರಿಕ ಮಯಾಮನೆ 
ಆವರಣದಲ್ಲಿ ಪ್ರವಾಸಿ ಮೂಲಭೂತೆ ಸೌಕರ್ಯಗಳ ಅಭಿವೃದ್ಧಿ 


[ಮಂಡ್ಯ ಜಿಲ್ಲೆಯ ಹೊಳಲು ಗ್ರಾಮದಲ್ಲಿರುವ ಶ್ರೀ ತಾಂಡವೇಶ್ವರಸ್ವಾಮಿ 2017-18 
ದೇವಾಲಯದ ಬಳಿ ಯಾತ್ರಿನಿವಾಸ 


ಮಂಡ್ಯ ತಾಲ್ಲೂಕಿನ ಹೊಸಬೂದನೂರು ಗ್ರಾಮದಲ್ಲಿ ರಾಜ್ಯಮರಾತತ್ವ 
ಇಲಾಖೆಯಿಂದ ಸಂರಕ್ಷಿಸಲ್ಪಟ್ಟಿರುವ 13 ನೇ ಶತಮಾನದ ಯೊಯ್ಸಳರ ಕಾಲದ ಶ್ರೀ 2018-15 ' ಕೆಆರ್‌ 100.00 
ಕಾಶಿ ವಿಶ್ವನಾಥ ಮತ್ತು ಶ್ರೀ ಅನೆಂತಪದ್ಧರಾಭ ದೇವಾಲಯಗಳ ನಡುವೆ ಆಂತರಿಕ _ ಐಡಿಎಲ್‌ 
[ಸಂಪರ್ಕ ರಸ್ತೆ ಅಭಿವೃದ್ಧಿ 
ನಗರದ ಗುತ್ತಲಿನಃ ಶೀ ಅರ್ಕೇಶ್ವರ ದೇವಾಲಯದ ಬಳಿ ಪ್ರವಾಹಿ. ಕೆ 
4 ಮಂಡ್ಯ ತಲಿನಲ್ಲಿರುವ ಶ್ರಿ ವ ™ 2018-19 ಆರ್‌ 50.00 
ಸೌಲಭ್ಯಗಳ ಅಭಿವೃದ್ಧಿ. ಐಡಿಎಲ್‌ 


ಮಂಡ್ಯ ಜಿಲ್ಲೆ, ಮಂಡ್ಯ ತಾಲ್ಲೂಕು ಕಸಬಾ ಹೋಬಳಿ ಹೆಚ್‌.ಕೋಡಿಹಳ್ಳಿ ಗ್ರಾಮದ 2018-19 
ಕೆರೆಯ ಪ್ರದೇಶದಲ್ಲಿ ನಡಿಗೆ ಪಥ, ಬೆಂಚುಗಳು ಮುಂತಾದ ಸೌಲಭ್ಯಗಳ ಅಭಿವೃದ್ಧಿ 


ಮಂಡ್ಯ ಈಾಲ್ಲೂಕು ಬಸರಾಳು ಹೋಬಳಿ ಕೇಂದ್ರ ಪಾರಂಪರಿಕ ಪುರಾತನ ಹೊಯ್ಸಳರ 


ದೇವಸ್ಥಾನವಾದ ಶ್ರೀ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಕುಡಿಯುವ ನೀರು, ಶೌಚಾಲಯ, 2018-19 ನಿರ್ಮಿತಿ 
ಇತರೆ ಮೂಲಭೂತ ಸೌಕರ್ಯಗಳ ಅಭಿವೃದ್ದಿ 


ಮಂಡ್ಯ ತಾಲ್ಲೂಕು ಕಸಬ ಹೋಬಳಿ ಹನಕೆರೆ ಗ್ರಾಮದ ಶ್ರೀಆನಂದ ಬೈರವೇಶ್ವರ 2018-19 
ಸ್ಯ ಮ್ರ C3 

2018-19 

2018-19 


ಮಂಡ್ಯ ತಾಲ್ಲೂಳು ಬಸರಾಳು ಹೋಬಳಿ ಕೇಂದ್ರ ಪಾರಂಪ ಪರಿಕ 

ಪುರಾತನ ಹೋೊಯ್ಸುಳರ ದೇವಸ್ಥಾನವಾದ ಶ್ರೀ ಮಲ್ಲಿಕಾರ್ಜುನ 2019-20 
ದೇವಾಲಯದ ಸಂಪರ್ಕ ರೆಸ್ಟೆ ಗಳ ಅಭಿವೃದ್ಧಿ ಕಾಮಗಾರಿ. 

ಮಂಡ್ಯ ತಾಲ್ಲೂಕು ಹೊಳಲು ಗ್ರಾಮದ ಶ್ರೀ ತಾಂಡವೇಶ್ವರ ಸ್ಥಾಮಿ 2019-20 
ದೇವಸ್ಥಾನದ ಆವರಣದಲ್ಲಿ ಮೂಲಭೂತ ಸೌಕರ್ಯ ಕಾಮಗಾರಿ. 


Page1 


ಕ್ರ 

ಸಂ. 

ee 
3 [ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕಿನ ಹೆನಕೀಿರಿ ಹೋಬಳಿ, ನ 
[ಸೋಮನಹಳ್ಳಿಯ ಅಮ್ಮನವರ ದೇವಸ್ಥಾನದ ಹತ್ತಿರ ಯಾಶ್ರಿನಿವಾಸ ನಿರ್ಮಾಣ. 

EE ಜಿಲ್ಲೆಯ ನಾಗಮಂಗಲದಲ್ಲಿರುವ ಶ್ರೀ ಸೌಮ್ಯ ಕನಿ ದೇವಸ್ಥಾನದ 

[ಮುದ್ದೇನಹಟ್ಟಮ್ಮ ದೇವಸ್ಥಾನದ ಬಳಿ ಕುಡಿಯುವ ನೀರು, ಹೈಟಿಕ್‌ ಶೌಚಾಲಯ 2018-19 

ಹಾಗೂ: ಇತರೆ ಸೌಲಭ್ಯಗಳ ಅಭಿವೃದ್ಧಿ 

ಮಾರ್ಕೋನಹಳ್ಳಿ ರಸ್ತೆ 0 8.ಮೀ ಯಿಂದ 70 ಕಿ.ಮೀ. ವರೆಗೆ ರಸ್ತೆ ಮ 2018-19 

ಕಾಮಗಾರಿ. | 


2018-19 


2019-20 


rf rl 


ನಾಗಮಂಗಲ ತಾಲೂಕಿನ ಕೋಟೆಬೆಟ್ಟದ ಮೆಂಕಟಿರಮಣಾ ಸ್ವಾಮಿ ದೇವಾಲಯದ 
ಮೆಟ್ಟಿಲುಗಳ ದುರಸ್ಥಿ ಮತ್ತಿಶರೆ ಪ್ರವಾಸಿ ಸೌಲಭ್ಯಗಳ ಅಭಿವೃದ್ಧಿ. 


ಅದಿ ಚುಂಚನಗಿರಿ ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತಾಧಿಗಳಿಗೆ ಅನುಕೂಲವಾಗಲು 
ಡಾರ್ಮಿಟಿರಿ, ಅಡುಗೆ ಮನೆ ಹಾಗೂ ಮೂಲಭೂತಸೌಕರ್ಯ ಅಭಿವೃದ್ಧಿ 
ಕಾಮಗಾರಿ. 


ಬ 
fe] 
Ap 
[= 
[=] 


Kol 
y 


ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕು ಹಾಲತಿ ಗ್ರಾಮದ 
ಪ್ರಮುಖ ಧಾರ್ಮಿಕ ಕ್ಲೇತ್ರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ 
ಸಂಪರ್ಕ ರಸ್ತೆ ಹಾಗೂ ಅಭಿವೃದ್ಧಿ ಕಾಮಗಾರಿ. 


lL 
2 
[ 


i CG ೪ ಐಡಿಎಲ್‌ 234% 
ತಾಲ್ಲೂಕಿನ ಬಚಿಕ್ಳಮುತ್ತತ್ತಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮ 
ಆವರಣದಲ್ಲಿ ಯಾತ್ರಿನಿವಾಸ ನಿರ್ಮಾಣ 


Ka Je 


ಮಳವಳ್ಳಿ ತಾಲ್ಲೂಕಿನ ಚಿಕ್ಕಮುತ್ತತ್ತಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ 
24 bf ತತ್ತ ಠೇ ಈ 2017-18 
ಆವರಣದಲ್ಲಿ ಯಾತ್ರಿನಿಖಂಸ ನಿರ್ಮಾಣ 


ಕೆಆರ್‌ 

ಐಡಿಎಲ್‌ 
[ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಪ್ರವಾಸಿ ಈಾಣದಳ್ಲಿ ಪ್ರವಾಸಿ ಸೌಲಭ್ಯಗಳ iis ಕೆಆರ್‌ 80.00 
ಅಭಿವೃದ್ದಿ (ಮುಂದುವರೆದ ಸಿಸಿರಸ್ತೆ ಕಾಮಗಾರಿ ಬಾಕ್ಸ್‌ ಚರಂಡಿ ಕಾಮಗಾರಿಗಳು) ಐಡಿಎಲ್‌ . 


೨1 [ನುಳವಳಿ ತಾಲ್ಲೂಕಿನ ಗಗನಚುಕ್ಕಿ ಜಲವಾಶ ಪ್ರದೇಶದಲ್ಲಿ ವಿವಿಧ ಮೂಲಭೂತ FENR ಕೆಆರ್‌ ಸ್‌ 
ಸೌಲಭ್ಯಗಳ ಅಭಿವೃದ್ಧಿ (ಬಜೆಟ್‌ ಘೋಷಣೆ) ಐಡಿಎಲ್‌ 


Page 2 


ಮಳವಳ್ಳಿ ತಾಲ್ಲೂಕು, ಶ್ರೀ ರಾಮರೂಢ ಸ್ವಾಮಿ ಮಠದ ಅವರಣದಲ್ಲಿ 
ಮಂಟೇಲಿಂಗಸ್ವಾಮಿ ಭಕ್ತಾಧಿಗಳ ಅನುಕೂಲಕ್ಕಾಗಿ ಯಾತ್ರಿನಿವಾಸ 
ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ. } 


[ಮದ್ದೂರು ಈಖ ಕಾರ್ಕಹಳ್ಳಿ ಶ್ರೀ ಬಸವೇಶ್ವರ ದೇವಸ್ಥಾನದ ಬಳಿ ಶೌಚಾಲಯ ಹಾಗೂ 
ಕುಡಿಯುವ ನೀರಿನ ಸೌಲಭ್ಯ (ಆರ್‌ಓ ಪ್ಲಾಂಟ್‌) 


[ಬಮೀನಿನಲ್ಲಿ 5 ಕೊಠಡಿಗಳ ಯಾಶ್ರಿನಿವಾಸ, ಕಫೆಟೇರಿಯಾ, ಮಸ್ಳಳ ಉದ್ಯಾನವನ, 
[ಪರಿಸರ ಪ್ರವಾಸೋದ್ಯಮ ಪಾರ್ಕ್‌ ಮುಾದ ಪ್ರವಾಸಿ ಸೌಲಭ್ಯಗಳ ಅಭಿವೃದ್ಧಿ 
ಮಂಡ್ಯ ಜಿಲ್ಲೆ ಮದ್ದೂರು ತಾ. ಆರ್‌. ಹೆಚ್‌. ರಸ್ತೆಯಿಂದ 
ಹಳ್ಳಿಕೆರೆ ಮೂಲಕ ಹೊಸದೊಡ್ಡಿ ರಸ್ತೆ ಅಭಿವೃದ್ಧಿ. 


ಮಂಡ್ಯ ಜಿಲ್ಲೆ ಮದೂರು ತಾ. ನೀಲಕಂಠನಹಳ್ಳಿ ಬಸವೇಶ್ವರ 
32 ದೇವಸ್ಥಾನದ ಬಳಿ ಯಾತ್ರಿನಿವಾಸ ಹಾಗೂ ಮೂಲಭೂತ. 
ಷೌಕರ್ಯ. 


3 |ನಂದಿಬಸವೇಶ್ವರ ದೇವಸ್ಥಾನ, ಬೆಕ್ಕಂಸನಹಳ್ಳಿ ಮದ್ದೂರು ಶಾಲ್ಲೂಕು ಇಲ್ಲಿ 
ಯಾತ್ರಿನಿವಾಸ ಮತ್ತು ಶೌಚಾಲಯ ನಿರ್ಮಾಣ. 


[ಮದ್ದೂರು ತಾಲ್ಲೂಕಿನ ಬ್ಯಾಡರಹಳ್ಳಿಯ ಶ್ರೀ ಆಂಜನೇಯ 
ಆವರಣದಲ್ಲಿ ಯಾತ್ರಿನಿವಾಸ ಮತ್ತು ಶೌಚಾಲಯ ನಿರ್ಮಾಣ. 


z 
WK 
Wi 
37 


Page 3 


(ರೊ.ಲಕ್ಷಗಳಲ್ಲ) 


[3 


(ರೂ.ಲಕ್ಷಗ H 


4} ್ಯ ಜಿಲ್ಲ ಇ, ಸಯ್ಯಲ್ಣರುವ ಶೀ ಕರ 2018-19 60.00 
ದೇವಾಲಯದ ಸಂರಕ್ಷಣಾ ಕಾಮಗಾರಿ | p 
ಸ ಮತ್ತು 
ಪರಂಪತೆ 


[ಮಂಡ್ಯ ಜಿಲ್ಳೆ ಮಾಂಡವಮರ ಶಈಾಲ್ಲೂಕು, ಹಳ್ಳಿಯಲ್ಲಿರುವ ತ್ರಿ 
py ನ ಹ ಹಳ್ಳ ಠ್‌ | en | | 9 | 
ಚಿ [) 
pe ಮಂಡ್ಯ ಜಿಲ್ಲೆ ಪಾಂಡವಮರ ಶಾಲ್ಲೂಕು, ಚೆನಕುರಳಿಯಲ್ಲಿರುವ ಶ್ರೀ ಅಭಯ | | | | 00 
[ಆಂಜನೇಯಸ್ವಾಮಿ ದೇವಾಲಯದ ಸಂರಕ್ಷಣಾ ಕಾಮಗಾರಿ 


EE 
ಮೂಲಭೂತ ಸೌಕರ್ಯ 


ee 


ಪಾಂಡವಪುರ ಈಾ. ಮೇಲುಕೋಟೆ ಚೆಲುವನಾರಾಯಣಸ್ವಾಮಿ 
2019-20 £00.00 
ದೇವಾಲಯದ ಸುತ್ತ ಸಿ.ಸಿ ರಸ್ತೆ ನಿರ್ಮಾಣ. 


BE 


ಹ್‌ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕಿನಲ್ಲಿರುವ | aus || 


ಪಾಂಡವಪುರ ತಾಲ್ಲೂಕು, ಚಿನಕುರಳಿ ಆಂಜನೇಯ ಸ್ವಾಮಿ 
ದೇವಸ್ಥಾನದ 2ನೇ ಹಂತದ ಕಾಮಗಾರಿ. 


1 | wom | A 
ಮೇಲುಕೋಟೆಯಲ್ಲಿ ). ಪ್ರವಾಸಿ ಸೌಲಭುಗಳ ಅಭಿವದ್ಧಿ ರ | 200s | | wom | 


[es 
oy 


ಗ 
ಹ 


2017-18 
ಐಡಿಎಲ್‌ 


'ಖಯೆ 
2017-18 800.00 


ಕೆಆರ್‌ 
2018-19 5 100.00 
ಐಡಿಎಲ್‌ 
2018-19 50.00 
ಐಡಿಎಲ್‌ % 


ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ಕೋಟೆ ಗೋಡೆಯ 


ಸುತ್ತಲೂ ಪ್ರವಾಸಿಗರ ದೋಣಿ ವಿಹಾರಕ್ಕಾಗಿ ಕಂದಕದ 


ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಪರಂಪರಾ ಪ್ರದೇಶದಲ್ಲಿರುವ 
ಪುರಾತನ ವೆಲ್ಲೆಸ್ಲಿ ಸೇತುವೆಯ ಸಂರಕ್ಷಣೆ ಕಾಮಗಾರಿ 


ಶ್ರೀರಂಗಪಟ್ಟಣ ಹಾಗೂ ಅದರ ಸುತ್ತಮುತ್ತ ಪ್ರವಾಸಿ . 
ಮ AR ರೂ.142 ಲಕ್ಷ 


ಶ್ರೀ 
ಕಲ್ಯಾಣವೆಂಕಟಿರಮಣ ಸ್ಥಾಮಿ ದೇವಸ್ಥಾನದ ಹತ್ತಿರ ಯಾತ್ರಿನಿವಾಸ ನಿರ್ಮಾಣ. 


AN ಬಕ: ಕವಿ Ls A 
ಗ Y ಮೂ 
ಲಕಿ ನ ಕಿನ ಮೊಂತ್ತ Sk } 


Page5 


-  (ರೂ.ಲಕ್ಷಗಳೆಲ್ಲ) 


} ಕೆಟಿಐಎ 
2018-19 
ನದ 


ನ mE 


ರ JE 


2018-19 


| 


ಅನಮುಬಂಧ-2 
(ಪ್ರಶ್ನೆ ಸಂಖ್ಯ 807) 


ನಾಗಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ಲಿಯಲ್ಲಿ ಕಳೆದ ಸಾಲುಗಳಲ್ಲಿ 
ಮಂಜೂರಾದ ಕಾಮಗಾರಿಗಳ ವಿವರ 


(ರೂ.ಲಕ್ಷಗೆಳಣ್ಣ) 


SSN EE CEE EE SE EN 
NN SSR ET) 
i SENN J RAS EEE 


ಪೂಗಮಂಗಲ ತಾಲ್ಲೂಕು 
ಕೆಆರ್‌ 
ಐಡಿಎಲ್‌ i 
ಮಂಡ್ಯ ಜಿಲ್ಲೆಯ ನಾಗಮಂಗಲದ್ಲಿರುವ ಶ್ರೀ ಸೌಮ್ಯ ಕೇಶವಸ್ಥಾಮಿ ದೇವಸ್ಥಾನದ 202i ಕೆಆರ್‌ 
ಹತ್ತಿರ ಮೂಲಭೂಶ ಸೌಕೆರ್ಯ ಕಾಮಗಾರಿ. ಐಡಿಎಲ್‌ 
ಕೆಆರ್‌ 
ಐಡಿಎಲ್‌ Kk 


ಮಂಡ್ಯ ಜಿಲ್ಲೆಯ ನಾಗಮಂಗಲ ಶಾಲ್ಲೂಕಿನ ಕೋಟೆಬೆಟ್ಟಿ-ಊರದನಹಳ್ಳಿ- 
[ಮಾರ್ಕೋನಹಳ್ಳಿ ರಸ್ತೆ 0.0 ಕಿ.ಮೀ ಯಿಂದ 70 ಕಿ.ಮೀ. ವರೆಗೆ ರಸ್ತೆ ಅಭಿವೃದ್ಧಿ 
ಕಾಮಗಾರಿ. 


ನಾಗಮಂಗಲ ತಾಲೂಕಿನ ಕೋಟೆಬೆಟ್ಟಿದ ಪೆಂಕಟರಮಣ ಸ್ವಾಮಿ ದೇವಾಲಯದ 
ಮೆಟ್ಟಿಲುಗಳ ದುಂಸ್ಥಿ ಮತ್ತಿತರೆ ಪ್ರವಾಸಿ ಸೌಲಭ್ಯಗಳ ಅಭಿವೃದ್ಧಿ. 


ಅದಿ ಚುಂಚನಗಿರಿ ಶ್ರೀ ಕ್ಸೇತ್ರಕ್ಕೆ ಬರುವ ಭಕ್ತಾಧಿಗಳಿಗೆ 
ಅನುಕೂಲವಾಗಲು ಡಾರ್ಮಿಟರಿ, ಅಡುಗೆ ಮನೆ ಹಾಗೂ 
ಮೂಲಭೂತಸೌಕರ್ಯ ಅಭಿವೃದ್ಧಿ ಕಾಮಗಾರಿ. 


ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕು ಹಾಲತಿ ಗ್ರಾಮದ 
ಪ್ರಮುಖ ಧಾರ್ಮಿಕ ಕ್ಷೇತ್ರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ 
ಸಂಪರ್ಕ ರಸ್ತೆ ಹಾಗೂ ಅಭಿವೃದ್ಧಿ ಕಾಮಗಾರಿ. 


ಕ್ರ 

ಸಂ. 
2 
3 
5 
7 


[ನಾಗಮಂಗಲ ತಾಲ್ಲೂಕಿನ ಮೊತ್ತ ಸಹಿಸಿ ಕ್ಲಾಸ್‌ ಸಭಾ ಪು 


; 3 Sea |: “Cas ಎ೮ ಈ 
ಸನ yA -689.004 
thee OT mas nA aT NM | pd ಚ್ಚ £ ರ 


ASR SN EN ENTER 


Pagel 


